ಕರ್ನಾಟಿಕ ವಿಧಾನ ಪರಿಷತ್ತು 
ನೂರ ನಲವತ್ತ ಮೂರನೆಯ ಅಧಿವೇಶನದ ಮುಂದುವರೆದ ಉಪವಬೇಶನ 


ಚುಕೆ ರಹಿತ ಪ್ರಶ್ನೆ 
ದಿನಾ೦ಕ: 12-03-2021 ಪ್ರಶ್ನೆ ಸಂಖ್ಯೆ: 937 (1096) 
ಸದಸ್ಯರ ಹೆಸರು ಮತ್ತು ಕ್ಷೇತ್ರ: ಶ್ರೀ ಬಿ.ಜಿ. ಪಾಟೀಲ್‌ (ಸ್ಥಳೀಯ ಸಂಸ್ಥೆಗಳ ಕ್ಲೇತು) 
ಉತ್ತರ ನೀಡಬೇಕಾದ ದಿನಾಂಕ: 12-03-2021 
ಉತರಿಸುವ ಸಚಿವರು: ಉಪ ಮುಖ್ಯಮಂತಿಗಳು ಹಾಗೂ ಸಾರಿಗೆ ಸಚಿವರು 


ವಿಷಯ: ವಿಶೇಷ ಚೇತನರಿಗೆ ಮೋಟಾರು ವಾಹನದ ತೆರಿಗೆ ವಿನಾಯಿತಿ ಬಗ್ಗೆ 


(ಅ) ವಿಶೇಷ ಚೇತನರಿಗೆ ಮೋಟಾರು ವಾಹನ ತೆರಿಗೆ ವಿನಾಯಿತಿ (AMT Car) ನೀಡುತ್ತಿರುವುದು 
ನಿಜವೇ; ಹಾಗಿದ್ದಲ್ಲಿ ತೆರಿಗೆ ವಿನಾಯಿತಿ ಪಡೆಯಲು ಇರುವ ಮಾನದಂಡಗಳೇನು; (ಇದಕ್ಕೆ 
ಸಂಬಂಧಿಸಿದ ನಕಲು ಪ್ರತಿಗಳನ್ನು ನೀಡುವುದು) 


(ಆ) ವಿಶೇಷ ಚೇತನರು ಪ್ರಾದೇಶಿಕ ಸಾರಿಗೆ ಕಛೇರಿಗೆ ವಾಹನ (Adapted Vehicle) ನೋಂದಣಿ 
ಮಾಡಿಸಲು ಹೋದ ಸಂದರ್ಭದಲ್ಲಿ (Aಿಟtಂmtic ar) AMT ಹೊಂದಿದ್ದರೂ ಕೂಡಾ eration 
ಅಗತ್ಯವಿದೆಯೇ ; (ಇದಕ್ಕೆ ಸಂಬಂಧಿಸಿದ ನಕಲು ಪ್ರತಿಗಳನ್ನು ನೀಡುವುದು) 


(4) (Automatic Car) AMT ವಾಹನವನ್ನು ವಿಶೇಷ ಚೇತನರು ಚಲಾಯಿಸಲು ಎಡಗಾಲು 
ಊನವಾಗಿದ್ಮರೆ Aೀratiಂn ಅಗತ್ಯವಿದೆಯೇ ? (ಇದಕ್ಕೆ ಸಂಬಂಧಿಸಿದ ನಕಲು ಪ್ರತಿಗಳನ್ನು 
ನೀಡುವುದು) 


